29 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
Bangalore, Thursd 


ಸಂಪುಟ ೧೪೯ 
Volume 149 


Volume 149 


ಬೆಂಗಳೂರು, ಗುರುವಾರ, ಜೂನ್ ೧೨, ೨೦೧೪ ( ಜೇಷ್ಠ ೨೨ , ಶಕ ವರ್ಷ ೧೯೩೬ ) 
Bangalore, Thursday, June 12, 2014 ( Jyeishta 22 , Shaka Varsha 1936) 


ಸಂಚಿಕೆ ೨೪ 
Issue 24 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ವಿಷಯ : 


ಕರ್ನಾಟಕ ಲೋಕಸೇವಾ ಆಯೋಗ 
2013ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಯಲ್ಲಿ ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, 
ದ್ವಿ. ದ. ಸ. ಇವರು ಪಿ . ಡಬ್ಲೂ . ಡಿ. ಹೈಯರ್ ಭಾಗ -1 ಪತ್ರಿಕೆ - 1ರ ವಿಷಯದ ಪರೀಕ್ಷೆಯ ಉತ್ತರಪತ್ರಿಕೆಯಲ್ಲಿ ಎರಡು 
ರೀತಿಯ ಕೈಬರಹಗಳಿರುವ ಪರೀಕ್ಷಾ ದುರಾಚಾರ ಪ್ರಕರಣಕ್ಕೆ ದಂಡನೆ ವಿಧಿಸುವ ಕುರಿತು 
1. ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, ನೋಂದಣಿ ಸಂಖ್ಯೆ 32694 , ಇವರಿಗೆ ಜಾರಿ ಮಾಡಿದ 

ಆಯೋಗದ ಕಾರಣ ಕೇಳುವ ನೋಟೀಸ್ ಸಂಖ್ಯೆ : ಇಪ(3) 289/2013 - 14 / ಪಿಎಸ್‌ಸಿ, 
ದಿನಾಂಕ: 09 - 12 - 2013 


ಓದಲಾಗಿದೆ : 


2 . ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, ಇವರ ಲಿಖಿತ ಸಮಜಾಯಿಷಿ ದಿನಾಂಕ: 18 - 12 - 2013 


3, ಆಯೋಗದ ನೋಟೀಸು ಸಂಖ್ಯೆ: ಪಿ.ಎಸ್. ಸಿ. 35 ಸಿಎನ್ಎಸ್ 13 , ದಿನಾಂಕ: 15 -02 - 2014 
4. ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿ ದಿನಾಂಕ: 26 - 02 -2014 


5, ದಿನಾಂಕ: 09 - 04 - 2014ರ ಆಯೋಗದ ಸಭೆಯ ನಡವಳಿಗಳು 


ಪ್ರಸ್ತಾವನೆ : 

ಆಯೋಗವು ನಡೆಸಿದ 2013ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಸಂಬಂಧ ದಿನಾಂಕ: 14 - 08 - 2013ರಂದು ನಡೆಸಲಾದ 
ಪಿ. ಡಬ್ಲೂ . ಡಿ. ಹೈಯರ್ ಭಾಗ -1 ಪತ್ರಿಕೆ -1ರ ವಿಷಯದ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಸಂದರ್ಭದಲ್ಲಿ, ನೋಂದಣಿ ಸಂಖ್ಯೆ : 32694ರ ಅಭ್ಯರ್ಥಿಯಾದ 
ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, ದ್ವಿ . ದ. ಸ. ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಛೇರಿ, ಕೆ.ಎನ್.ಎಸ್.ಎಲ್. ಜಿ.ಎಲ್. ಬಿ. ಸಿ., 
ಉಪ ವಿಭಾಗ, ನಂ . 2 , ರಾಯ್‌ಭಾಗ್ ತಾಲ್ಲೂಕು, ಬೆಳಗಾವಿ ಜಿಲ್ಲೆ - 591317 ಇವರ ಉತ್ತರಪತ್ರಿಕೆಯಲ್ಲಿ ಎರಡು ರೀತಿಯ ಕೈಬರಹಗಳಿರುವ ಬಗ್ಗೆ 
ದಿನಾಂಕ: 30 -10 -2013ರಂದು ಮೌಲ್ಯಮಾಪಕರು ವರದಿ ನೀಡಿರುತ್ತಾರೆ. 

ಮೇರೆಗೆ ಉಲ್ಲೇಖ (1) ರಲ್ಲಿ ಓದಲಾದ ದಿನಾಂಕ: 09 -12 - 2013ರ ಕಾರಣ ಕೇಳುವ ನೋಟೀಸಿನಲ್ಲಿ ಆಪಾದಿತ 
ಅಭ್ಯರ್ಥಿಯಿಂದ ಲಿಖಿತ ಸಮಜಾಯಿಷಿಯನ್ನು ಕೇಳಲಾಗಿತ್ತು. ಸದರಿ ನೋಟಿಸಿಗೆ ಅಪಾದಿತರು ಉಲ್ಲೇಖ ( 2) ರಲ್ಲಿ ಓದಲಾದ ದಿನಾಂಕ: 18 -12 -2013ರ 
ಲಿಖಿತ ಸಮಜಾಯಿಷಿಯಲ್ಲಿ ತಮ್ಮ ವಿರುದ್ದ ಮಾಡಲಾದ ಆರೋಪದ ಸಂಬಂಧ ಸದರಿಯವರು ತನಗೆ ಮೈಯಲ್ಲಿ ಆರಾಮವಿಲ್ಲದ ಕಾರಣ ತಲೆಸುತ್ತು 
ಬಂದಿರುವುದರಿಂದ ಉತ್ತರಪತ್ರಿಕೆಯಲ್ಲಿ ಎರಡು ರೀತಿಯ ಕೈಬರಹವಾಗಿರುತ್ತದೆ ಎಂಬ ಸಮಜಾಯಿಷಿಯನ್ನು ನೀಡಿರುತ್ತಾರೆ. ಈ ಸಮಜಾಯಿಷಿಯನ್ನು 
ಒಪ್ಪಿಕೊಳ್ಳಲು ಸಾಧ್ಯವಾಗದ ಕಾರಣ ದಿನಾಂಕ: 11- 02 - 2014ರ ಆದೇಶದಲ್ಲಿ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಲು ವಿಚಾರಣಾಧಿಕಾರಿಯನ್ನು 
ನಿಯುಕ್ತಿಗೊಳಿಸಲಾಗಿತ್ತು. ವಿಚಾರಣಾಧಿಕಾರಿಗಳು ಉಲ್ಲೇಖ ( 3) ರಲ್ಲಿ ಓದಲಾದ ನೋಟೀಸನ್ನು ಜಾರಿ ಮಾಡಿ ಸದರಿ ಪ್ರಕರಣದ ಕುರಿತಂತೆ ನಡೆಸಲಾದ 
ವಿಚಾರಣಾ ಸಮಯದಲ್ಲಿ ಅಭ್ಯರ್ಥಿಯಿಂದ ಬರೆಸಿಕೊಳ್ಳಲಾದ ಕೈಬರಹಗಳನ್ನು ಪರಿಶೀಲಿಸಲಾಗಿ ಅಭ್ಯರ್ಥಿಯು ಉತ್ತರಪತ್ರಿಕೆಯಲ್ಲಿರುವಂತೆ ಎರಡು ರೀತಿಯ 
ಕೈಬರಹವನ್ನು ಬರೆಯುವಲ್ಲಿ ವಿಫಲರಾಗಿದ್ದು, ಸದರಿ ಅಭ್ಯರ್ಥಿಯ ಕೈಬರಹವು ಉತ್ತರಪತ್ರಿಕೆಯ ಮೊದಲ ಮೂರು ಪುಟಗಳಿಗೆ ಮಾತ್ರ 


( ೬೪೧) 


೬೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


ಭಾಗ ೫ 


ಹೋಲಿಕೆಯಾಗುತ್ತಿದ್ದು , ಉಳಿದ ಪುಟಗಳ ಕೈಬರಹಕ್ಕೆ ಹೊಂದಾಣಿಕೆಯಾಗದ ಕಾರಣ ಆಪಾದಿತರ ಮೇಲೆ ಹೊರಿಸಿರುವ ಆರೋಪವು ನಿಸ್ಸಂಶಯವಾಗಿ 
ಸಾಬೀತಾಗಿರುತ್ತದೆ ಎಂದು ವಿಚಾರಣಾಧಿಕಾರಿಗಳು ದಿನಾಂಕ: 26 - 02 - 2014ರಂದು ವಿಚಾರಣಾ ವರದಿಯನ್ನು ( ಉಲ್ಲೇಖ 4) ನೀಡಿರುತ್ತಾರೆ. 

ವಿಚಾರಣಾ ವರದಿಯನ್ನೊಳಗೊಂಡ ಸಭಾ ಟಿಪ್ಪಣಿಯನ್ನು ಆಯೋಗದ ಸಭೆಯ ಮುಂದೆ ಮಂಡಿಸಲಾಗಿ ಅಭ್ಯರ್ಥಿಯ ವಿರುದ್ದ ಮಾಡಲಾದ 
ಆರೋಪವು ಸಾಬೀತಾಗಿರುವುದರಿಂದ, ಕರ್ನಾಟಕ ಲೋಕಸೇವಾ ಆಯೋಗ ( ಸೇವಾ ಪರೀಕ್ಷೆಗಳ ನಿರ್ವಹಣೆ) ನಿಯಮಗಳು, 1965ರನ್ವಯ ಹಾಗೂ 
ತತ್ಸಂಬಂಧದಲ್ಲಿ ಜಾರಿಗೊಳಿಸಲಾದ ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ: ಆಡಳಿತ.398/1993 - 94 /ಪಿಎಸ್‌ಸಿ, ದಿನಾಂಕ: 14 -07 - 1993ರನ್ವಯ 
ಪ್ರದತ್ತವಾದ ಅಧಿಕಾರದ ಮೇರೆಗೆ ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, ನೋಂದಣಿ ಸಂಖ್ಯೆ 32694 ಇವರ 2013ನೇ ಸಾಲಿನ ಪ್ರಥವ 
ಇಲಾಖಾ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸುವ ದಂಡನೆಯನ್ನು ವಿಧಿಸುವುದು ಸೂಕ್ತವೆಂದು ಉಲ್ಲೇಖ-(5) ರಲ್ಲಿನ ದಿನಾಂಕ: 09 - 04 -2014ರ 
ಆಯೋಗದ ಸಭೆಯಲ್ಲಿ ನಿರ್ಣಯಿಸಿರುವ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಆಪ (3) 48/ 2014 - 15/ ಪಿಎಸ್‌ಸಿ, ಬೆಂಗಳೂರು, ದಿನಾಂಕ: 05 ಮೇ , 2014 
ಕರ್ನಾಟಕ ಲೋಕಸೇವಾ ಆಯೋಗ ( ಸೇವಾ ಪರೀಕ್ಷೆಗಳ ನಿರ್ವಹಣೆ) ನಿಯಮಗಳು, 1965ರ ನಿಯಮ 14ರ ಹಾಗೂ ತತ್ಸಂಬಂಧದಲ್ಲಿ 
ಹೊರಡಿಸಲಾದ ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ: ಆಡಳಿತ.398 /1993 - 94 / ಪಿಎಸ್‌ಸಿ, ದಿನಾಂಕ: 14 - 07 - 1993ರನ್ವಯ ಪ್ರದತ್ತವಾದ 
ಅಧಿಕಾರ ಮೇರೆಗೆ ನೋಂದಣಿ ಸಂಖ್ಯೆ: 32694ರ ಅಭ್ಯರ್ಥಿ ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, ದ್ವಿ. ದ.ಸ. ಸಹಾಯಕ ಕಾರ್ಯಪಾಲಕ 
ಅಭಿಯಂತರರ ಕಛೇರಿ, ಕೆ.ಎನ್.ಎಸ್ .ಎಲ್. ಜಿ.ಎಲ್. ಬಿ .ಸಿ., ಉಪ ವಿಭಾಗ ನಂ . 2 , ರಾಯ್‌ಭಾಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ -591 317 , ಇವರ ವಿರುದ್ಧದ 
ಆರೋಪವು ಸಾಬೀತಾಗಿರುವುದರಿಂದ ಈ ಅಭ್ಯರ್ಥಿಯ ಪ್ರಸ್ತಕ ಅಂದರೆ 2013ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು 
ರದ್ದುಪಡಿಸಿದೆ. 


PR 49 
SC 25 


ಆರ್ . ವೆಂಕಟೇಶ್ ಕುಮಾರ್ , 
ಪರೀಕ್ಷಾ ನಿಯಂತ್ರಕರು ಹಾಗೂ ಕಾರ್ಯದರ್ಶಿ ( ಪ್ರಭಾರ), 

ಕರ್ನಾಟಕ ಲೋಕಸೇವಾ ಆಯೋಗ, 

ಉದ್ಯೋಗಸೌಧ, ಬೆಂಗಳೂರು-560 001 
IN THE COURT OF THE CITY CIVIL JUDGE ,MAYO HALL , BANGALORE CITY . 

( CCHNO . 21 ) 
P & S . C No. 25030 / 2013 


BETWEEN :: 


PETITIONERS : 


RESPONDENT : 


Nil. 


1 . M .Pradeep , 

S/ o late P . Muni Reddy , 
Aged about 26 years, 
Senior System Engineer. 


2 . M .Bhavani, 

D /o late P. Muni Reddy ,W /o Balaji, 
Aged about 28 years, Housewife . 


AND 


3. G.Vijaya, 

W /o late P . Muni Reddy , 
Aged about 48 years, Housewife . 
Petitioners No .1 to 3 are 
R /at No.5 /2, 12th Cross , Ramaiah Garden , 
Maruthi Nagar , Madivala, 
Bangalore -560 068 . 


PUBLIC NOTICE 


Notice is hereby given that a petition has been made to this Court under Section 276 of the Indian Succession Act, 1925 for 
grant of probate in respect of the property of M .Pasalappa Reddy who died on 06 -01-2013 during his life time he executed a Will on 
11-02-2006 in favour of the petitioner No.1 M . Pradeep . 

Be it known that no caveat has been entered and the said petition is posted for hearing on 28 - 06 - 2014 at 11 A .M in the Court 
of the IV Additional City and Sessions Judge, Mayo Hall, Bangalore (CCH -21). Any person (persons) claiming to have any interest may 
appear before the Court on the above mentioned day either in person or through a pleader before grant of a probate with respect of the 
will dated : 11- 02 - 2006 in favour of the petitioner No. 1. 


ಭಾಗ ೫ 


FADE & 37 DOJE, nduwao , torun 09, 9008 


& $ a 


SCHEDULE 
All that piece and parcel of the property bearing Municipal Khata No .91/1C , out of site No .5 , bearing K . R . T No .77 /2001 -02 
PID No .66 / 168 /5/2 and present PID No .152/wo264 -6 Measuring East to West: 15 Feet, North to South :48 Feet consisting of ground , 
first, second portion of third floors situated at Ramaiah Garden , Madivala , Chikka Adugodi presently in B . B .M .P . Ward No.66 of 
Bangalore City, bounded on :- East by: Property of S .R . Ramu, West by: Remaining property in the same property No.5 and khata 
No.91/ 1C , North by: Property of S . A . Krishnappa Reddy, South by: 30 Feet road . 
Given undermy hand and seal of the court on this the 29th day of April 2014 . 

BY ORDER OF THE COURT 
P . D . 30 

Deputy Registrar, 
SC -5 

City Civil Court, Mayohall Unit, Bangalore . 


IN THE COURT OF THE IV ADDL CITY CIVIL JUDGE, MAYOHALL , BANGALORE 

P & Sc .No.25061/2011 
PETITIONER : 


Mr. B . N .K MURTHY , 
A / a . 70 years , 
S /o . Late . Sri. BommiReddy Narasimhalu @ B .N .Reddy . 
R / a .No. 20 , Buddha Vihar Road , 
Frazer Town , Bangalore -560005 . 


V / s 


RESPONDENT: 


NIL 


PUBLIC NOTICE 


Notice is hereby given that a Petition has been made to this court under Part IX , Chapter IV , Section 372 of the Indian 
Succession Act 1925 , for issue of Succession certificate in favour of the petitioner on the death of late. Sri.BommiReddy Narasimhalu 
@ B . N .Reddy & Late Smt. B . Andalammal, parents of the petitioner who died intestate on 28 .02 . 1996 & 26 .01. 1996 . respectively in 
Bangalore . 

Be it known that no caveat petition has been entered and the said petition is posted for hearing on 19 . 06 . 2014 at 11 A .M . 
Any person /s claiming to have any interestmay come forward in the proceedings before the issue of the Succession certificate in 
favour of the petitioner. 


SHARES & DEBENTURES INDEX 


Late Smt. B . Andalammal 


Late Sri. B .N . Reddy 
Company Name 


Sl. 


Company Name 


No. of Shares 


SI. 


No. of Shares 


Manugraph Ltd . 


235 


Rathi Udyog 


01. 
02 . 


35 
130 


Thirumalai Chemicals Ltd 


75 


02. 


Greaves Ltd . 
Escorts Ltd . 


03 . 


1120 


03. 


36 


Tube Investments Ltd . 
Anti Friction Bearing Ltd 


04. 


156 


04 . 


SICAL Ltd . 


05 . 


Sical Ltd . 


25 


50 


06 . 


768 


05 . 
06 . 
07. 


India Gel & Chemicals Ltd . 
Trade Wing Ltd . 


TIN Plate Co of India 
Zenith Birla Ltd . 
Trade Wing Ltd . 


450 


07. 


50 


08 . 


Godfrey Philips Ltd . 


91 


25 


08 . 
09. 


EIH Ltd . 


367 


404 


09. 
10 . 


Centron Industrial Alliance Ltd . 
J.K .Sythentics Ltd . 
JK Cements. 
Manugraph Ltd . 


510 


40 


Hindalco Ltd . 
Gabriel India Ltd . 


11. 


250 


11. 


405 


ITC Ltd . 


2460 


Madras Aluminum Co Ltd 


15 


49 


3900 


14 . 


233 


25 


Exide Industries Ltd . 
Rohit Pulp & Paper Mills Ltd . 
Sicagen India Ltd . 
Indian Rayon Corp Ltd 


PTL Enterprises Ltd . 
Sicagen India Ltd . 
Berger Paints India. Ltd . 
Anti Friction Bearing Ltd . 


25 


15 . 


2400 


15. 
16 . 


10 


1 


6 . 


73 


R .N .I. No . KARBIL /2001/47147 POSTAL REGN. No. RNP/KA/BGS/2202 / 2014 - 16 

Licensed to post without prepayment WPP No. 297 
೬೪೪ 

ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೧೨, ೨೦೧೪ 


ಭಾಗ ೫ 


Sl. 


Company Name 


No . of Shares 


Sl. 


No. of Shares 


17. 


RathiUdyog Ltd . 


100 


18 . 


20 


Ambalal Sarabai Enterprise Ltd . 
Centron Industrial Alliance Ltd . 


Company Name 
Kothari Sugars Chemicals Ltd . 
Good Year Ltd . 
India Gel & Chemicals Ltd. 

| 
Ambala Sarabai Enterprises Ltd . 
Bombay Paints & Allied Products Ltd. 


19 . 


25 


50 
768 | 
20 


21. 


400 


Given under my hand & Seal of this Court on this the 26th day of April 2014 . 


By Order of the Court. 
Deputy Registrar 

City Civil Court 
Mayo Hall Unit , Bangalore 


PD - 31 
Sc - 5 


ನಮೂನೆ- 1 

(ನಿಯಮ 9ನ್ನು ನೋಡಿ) 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

- ಅಧಿಸೂಚನೆ ದಿನಾಂಕ: 19 - 05 - 2014 
ಶ್ರೀಮತಿ ಕುಮುದಾ ಗಿರೀಶ್, ಉಪ ನಿರ್ದೇಶಕರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಇವರು 

೯ಶಕರ ಕಛೇರಿ, ದಕ್ಷಿಣ ವಲಯ , ಚಾಮರಾಜಪೇಟೆ, ಬೆಂಗಳೂರು ಈ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವರ 
ಹೆಸರನ್ನು "ಕುಮುದಾ ಶರತ್ " ಎಂದು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 

ಜಿ. ಲತಾಕೃಷ್ಣ ರಾವ್ 
PD C /n . 64 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 
SC - 10 

ಆಹಾರ , ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 


ನಮೂನೆ- 1 

(ನಿಯಮ 9ನ್ನು ನೋಡಿ) 
ಉಪನಿರ್ದೇಶಕರ ಕಾರ್ಯಾಲಯ , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಳಗಾವಿ 

ಅಧಿಸೂಚನೆ ದಿನಾಂಕ: 29 - 04 - 2014 
ಶ್ರೀ ಬಸವರಾಜ ಸಂಗಪ್ಪ ಗುರಪ್ಪನವರ, ಇವರು ಸ.ಕಿ. ಪ್ರಾ . ಶಾಲೆ ಮಿಲ್ಲಾನಟ್ಟಿತೋಟ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸವದತ್ತಿ ಇವರ ಅಧೀನದಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದು , ಅವರ ಹೆಸರನ್ನು " ಬಸವರಾಜ ಸಂಗಪ್ಪ ಗುರನಗೌಡ" ಎಂದು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 


PD C /n . 65 
SC - 10 


ಉಪನಿರ್ದೆಶಕರು 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಳಗಾವಿ ( ದ) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


